ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ; 23ನೇ ಜುಲೈ, 2019 


ಮಹಾತ್ಮ ಜ್ಯೋತಿ ಬಾಫುಲೆ ಮತ್ತು ಸಾವಿತ್ರಿಯವರ ಜೀವನ ಚರಿತ್ರೆ ಬಗ್ಗೆ 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) - 
95 (723) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಹಾಗೂ ಇಲ್ಲಿಯವರೆಗೂ ಯಾವುದಾದರೂ ಹಂತದಲ್ಲಿ ಮಹಾತ್ಮ ಜ್ಯೋತಿ 
ಬಾಫುಲೆ ಮತ್ತು ಸಾವಿತ್ರಿ ಬಾಯಿ ಫುಲೆ ಇವರ ಜೀವನ ಚರಿತ್ರೆಯನ್ನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 
ಪಠ್ಯಪುಸ್ತಕಗಳಲ್ಲಿ ಅಳವಡಿಸಲಾಗಿದೆಯೇ ; 


(ಆ) ಅಳವಡಿಸಿದ್ದಲ್ಲಿ, ಯಾವ ವರ್ಷ ಹಾಗೂ ಯಾವ ತರಗತಿಗಳಿಗೆ ಇವರ ಜೀವನ ಚರಿತ್ರೆ ಇವರ ಸಾಧನೆಯ ಬಗ್ಣೆ ಹಾಗೂ ಇತರೆ 
ವಿಷಯಗಳನ್ನು ಅಳವಡಿಸಲಾಗಿತ್ತು ? (ಮಾಹಿತಿ ನೀಡುವುದು) 


